ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕ್ಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1385(1593) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ರಾಜ್ಯಆಡಳಿತ ಸುಧಾರಣೆ ಆಯೋಗ ಮತ್ತು ಉಲ್ಲೇಖಿತ ನಿಯಮಗಳು 


(ಅ) ರಾಜ್ಯ ಸರ್ಕಾರ 2ನೇ ಆಡಳಿತ ಸುಧಾರಣೆ ಆಯೋಗವನ್ನು ರಚಿಸಿದೆಯೇ; (ಸಂಪೂರ್ಣ 
ವಿವರ ನೀಡುವುದು) 


(ಆ) ರಾಜ್ಯ ಆಡಳಿತ ಸುಧಾರಣೆ ಆಯೋಗಕ್ಕೆ ಕಾರ್ಯನಿರ್ವಹಿಸಲು ಇರುವ ಉಲ್ಲೇಖಿತ 
ನಿಯಮಗಳು (Terms of References) ಯಾವುವು; (ಸ೦ಪೂರ್ಣ ವಿವರ ನೀಡುವುದು) 


(ಇ) ಕೇಂದ್ರ ಸರ್ಕಾರ ನೇಮಿಸಿದ್ದ ಡಾ. ವೀರಪ್ಪ ಮೊಯಿಲಿಯವರ ನೇತೃತ್ವದ 2ನೇ ಕೇಂದ್ರ 
ಆಡಳಿತ ಸುಧಾರಣೆ ಆಯೋಗದ ಮತ್ತು ಹಾರ್ನಹಳ್ಗಿ ರಾಮಸ್ಥಾವಿ ನೇತೃತ್ವದ 1ನೇ ರಾಜ್ಯ 
ಆಡಳಿತ ಸುಧಾರಣೆ ಆಯೋಗಗಳ ಮುಖ್ಯ ಶಿಪಾರಸ್ಬುಗಳು ಯಾವುವು; 


(ಈ) ರಾಜ್ಯ ಸರ್ಕಾರ ಈ ಆಯೋಗಗಳ ಅನುಷ್ಠಾನಗೊಳಿಸಲಾಗುತ್ತಿರುವ ಮತ್ತು 
ಅನುಷ್ಠಾನಗೊಳಿಸಿರುವ ಶಿಫಾರಸ್ಸುಗಳು ಯಾವುವು? (ಸಂಪೂರ್ಣ ವಿವರ ನೀಡುವುದು) 


